ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಸಚಿವಾಲಯದ ನೌಕರರು ಒಂದೇ ಇಲಾಖೆಯಲ್ಲಿ ದೀರ್ಪಕಾಲದಿಂದ ಇರುವ ಬಗ್ಗೆ 
ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 
557 (644) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಸಚಿವಾಲಯದ ನೌಕರರುಗಳಿಗೆ ಒಂದು ಇಲಾಖೆಯಲ್ಲಿ ಗರಿಷ್ಠ ಮೂರು ವರ್ಷಗಳ ಮೇಲ್ಪಟ್ಟು ಮುಂದುವರೆಯಲು 
ಯಾವುದಾದರೂ ನಿಯಮಗಳು ಇವೆಯೇ; 


(ಆ) ನೌಕರರುಗಳಿಗೆ ಮೂರು ವರ್ಷಗಳ ನಂತರ ಒಂದು ಇಲಾಖೆಯಿಂದ ಬೇರೊಂದು ಇಲಾಖೆಗೆ ವರ್ಗಾಯಿಸಲು ಇರುವ 
ತೊಡಕುಗಳೇನು; (ವಿವರ ನೀಡುವುದು) 


(ಇ) ಸಚೆವಾಲಯದ ನೌಕರರುಗಳಿಗೆ ಇರುವ ನೀತಿ/ನಿಯಮಗಳ ಕೈಪಿಡಿಯನ್ನು ಒದಗಿಸುವುದು? 


